ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


2008ರ ನಂತರ ನೇಮಕಗೊಂಡ ಶಿಕ್ತಕರ/ಉಪನ್ಯಾಸಕರ ಎಕ್ಸ್‌ಗೇಷಿಯಾ ನೀಡುವ ಬಗ್ಗೆ 
ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಲೇತು - 


933 (1176) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮತ್ತು ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಈ ಹಿಂದೆ ಶಿಕ್ಷಕರ ವೇತನ ತಾರತಮ್ಯ ಸರಿಪಡಿಸಲು (ಪ್ರೌಢ ಶಾಲಾ ಹಾಗೂ ಪದವಿ ಪೂರ್ವ, 
ಶಿಕ್ಷಕರು, ಮುಖ್ಯ ಗುರುಗಳು, ಪ್ರಾಚಾರ್ಯರು ಉಪನ್ಯಾಸಕರು) ಎಕ್ಸ್‌ಗೇಷಿಯಾ ನೀಡಲಾಗಿತ್ತೇ ; ಆ 
ಎಕ್ಸ್‌ಗೇಷಿಯಾವನ್ನು ಒಂದು ಇನ್‌ಕ್ರಿಮೆಂಟ್‌ ಆಗಿ ಪರಿವರ್ತಿಸಿ ಮೂಲ ವೇತನದಲ್ಲಿ ಸೇರಿಸಲು 6ನೇ 
ವೇತನ ಆಯೋಗ ಶಿಫಾರಸ್ಸು ಮಾಡಿದೆಯೇ ; 


(ಆ) ಈ ಎಕ್ಸ್‌ಗ್ರೇಷಿಯಾ ಎಲ್ಲಾ ಪ್ರೌಢ ಶಾಲಾ ಶಿಕ್ಷಕರು, ಮುಖ್ಯ ಗುರುಗಳು ಪದವಿ ಪೂರ್ವ 
ಉಪನ್ಯಾಸಕರು ಪ್ರಾಚಾರ್ಯರು ಇವರುಗಳಿಗೆ ನೀಡಲಾಗಿತ್ತೇ ; ನೀಡಿರದಿದ್ದದೆ, ಯಾರಿಗೆ ಯಾವ ಯಾವ 
ಕಾರಣಕ್ಕಾಗಿ ನೀಡಲಾಗಿಲ್ಲ ; (ಸಂಪೂರ್ಣ ವಿವರ ನೀಡುವುದು) ನೀಡಿದ್ದಲ್ಲಿ, ಈ ಹೆಚ್ಚುವರಿ ವೇತನ 


ಬಡ್ಡಿಯನ್ನು ಮರು ಪಾಪತಿಸಿಕೊಳ್ಳಲು ಆದೇಶ ಹೊರಡಿಸಲಾಗಿದೆಯೇ ; ಹೊರಡಿಸಿದರೆ, ಯಾವ 
ಕಾರಣಕ್ಕೆ ಹೊರಡಿಸಲಾಗಿದೆ; 


(ಇ) ದಿನಾ೦ಕ:01-08-2008ರ ನಂತರ ನೇಮಕವಾದ ಪ್ರೌಢ ಶಾಲಾ ಶಿಕ್ಷಕರು, ಮುಖ್ಯಗುರುಗಳು, 
ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರುಗಳು ಎಕ್ಸ್‌ಗೇಷಿಯಾ ಇನ್‌ಕಿಮೆಂಟ್‌ ಆಗಿ ಮೂಲವೇತನದಲ್ಲಿ 
ಸೇರಿಸುವಲ್ಲಿ, ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಎಂಬುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ನಿಯಮಗಳನ್ನು ರೂಪಿಸಿರುವ ಸರ್ಕಾರವೇ ನಿಯಮಗಳ ನೆಪವೊಡ್ಡಿ ಇವರಿಗೆ ಅನಾಯ ಮಾಡುವುದು 
ಸರಿಯೇ; ಯಾವ ಕಾಲಮಿತಿಯೊಳಗೆ ಇವರಿಗೂ ಈ ಸೌಲಭ್ಯ ಒದಗಿಸಲಾಗುವುದು ; ಹಾಗೂ ಮರು 
ಪಾವತಿಸಿಕೊಳ್ಳುವ ಆದೇಶವನ್ನು ವಾಪಸ್ಸು ಪಡೆಯಲಾಗುವುದೇ? (ಸಂಪೂರ್ಣ ವಿವರ ನೀಡುವುದು) 


